ಒಂದು ಸಂಕ್ಷಿಪ್ತ 
ಪರಿಚಯ 








ಸ್ಲಾಂ ಧರ್ಮವು ನೈಸರ್ಗಿಕವಾದ ಸಂಪೂರ್ಣ 
ರ ವಿಧಾನವಾಗಿದೆ. ಅದು ಸೃಷ್ಟಿಕರ್ತ- 
ನೊಂದಿಗಿರುವ ಸಂಬಂಧಕ್ಕೆ ಪೂರ್ಣ ಗಮನ ನೀಡಲು 
ಪ್ರೋತ್ಸಾಹಿಸುತ್ತದೆ. ದೇವನಿಗೆ ಹತ್ತಿರವಾಗುವ ಮೂಲಕ, 
ಅವನ ಮಾರ್ಗದರ್ಶನವನ್ನು ಅನುಸರಿಸಿ ಸತ್ಯರ್ಮಗಳ- 
ನೈಸಗುವ ಮೂಲಕ ಜನರು ಶಾಶ್ವತ ಸಂತೋಷವನ್ನು 
ಪಡೆಯಬೇಕೆಂದು ಕಲಿಸುತ್ತದೆ. 


ಮುಸಲ್ಮಾನರು ಜಾಗತಿಕ ಜನಸಂಖ್ಯೆಯ ಸುಮಾರು 
ಐದನೇ ಒಂದು ಪಾಲನ್ನು ಹೊಂದಿದ್ದಾರೆ. ಇಸ್ಲಾಂ 
ಧರ್ಮವು ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಒಂದು. 
ಏಕೈಕ ದೇವನಲ್ಲಿ ವಿಶ್ವಾಸವಿಡುವುದು ಮತ್ತು ಅವನ- 
ನ್ನುಮಾತ್ರ ಆರಾಧಿಸುವುದು ಇಸ್ಲಾಂ ಧರ್ಮದ ಬುನಾ- 
ದಿಗಳಲ್ಲಿ ಒಂದಾಗಿದೆ. 


“ಇಸ್ಲಾಂ” ಎಂಬ ಅರೇಬಿಕ್‌ ಶಬ್ದದ ಅರ್ಥ ಏಕೈಕ 
ಸತ್ಯ ದೇವನಿಗೆ ಮಾತ್ರ “ಶರಣಾಗುವುದು”. ದೇವನಿಗೆ 





ಸ್ವಯಂಪ್ರೇರಣೆಯಿಂದ ಶರಣಾಗುವವನನ್ನು ಮುಸ್ಲಿಂ 
ಎಂದು ಕರೆಯಲಾಗುತ್ತದೆ. ಅವನು ಯಾವುದೇ ದೇಶ 
ಅಥವಾ ಭಾಷೆಯವನಾದರೂ ಸರಿ. 

ಇತರ ಧರ್ಮಗಳಿಗೆ ಭಿನ್ನವಾಗಿ ಇಸ್ಲಾಂ ಧರ್ಮದ 


ಒಂದು ವೈಶಿಷ್ಟ ನೇನೆಂದರೆ ಅದಕ್ಕೆ ಯಾವುದೇ ವ್ಯಕ್ತಿ 
ಅಥವಾ ಜನಾಂಗದ ಹೆಸರನ್ನು ನೀಡಲಾಗಿಲ್ಲ. 


ವಿಶ್ವಾಸದ ಆರು ಘಟಕಗಳು 
1. ಅಲ್ಲಾಹನಲ್ಲಿ ವಿಶ್ವಾಸವಿಡುವುದು 


ಅಲ್ಲಾಹ್‌ ಎಂಬುದು ಏಕೈಕ ಸತ್ಯ ದೇವನ ಅಪ್ಪಟ 
ಅರೇಬಿಕ್‌ ಹೆಸರು. ಅಲ್ಲಾಹನಿಗೆ ಯಾವುದೇ ಪ್ರತಿ- 
ಸ್ಪರ್ಧಿಗಳೋ, ಪಾಲುದಾರರೋ, ಸರಿಸಮಾನರೋ, 
ಮಕ್ಕಳೋ, ತಂದೆ-ತಾಯಿಗಳೋ ಇಲ್ಲ. ಅವನು ಅವನ 
ಸೃಷ್ಟಿಗಳಂತೆ ಅಲ್ಲ ಏಕೆಂದರೆ ಅವನ ದೈವಿಕ ಸತ್ವ ಮತ್ತು 
ಸಂಪೂರ್ಣ ಗುಣವಿಶೇಷಣಗಳನ್ನು ಯಾರೂ ಹಂಚಿ- 





ಕೊಳ್ಳುವುದಿಲ್ಲ ಅವನ ಕೆಲವು ಹೆಸರು ಮತ್ತು ಗುಣವಿ- 
ಶೇಷಣಗಳು ಹೀಗಿವೆ: ಸೃಷ್ಟಿಕರ್ತ, ಪರಮ ದಯಾಳು, 
ಅತ್ಯುನ್ನತ, ಶಕ್ತಿಶಾಲಿ, ಪೂರ್ಣವಾಗಿ ನ್ಯಾಯಪಾಲಿಸು- 
ವವ, ಅತಿಚಾಣಾಕ್ಷ, ಅನ್ನಾಧಾರಗಳನ್ನು ಒದಗಿಸುವಾತ 
ಮತ್ತು ಎಲ್ಲವನ್ನೂ ಅರಿಯುವವ. 


ಅವನು ಸಕಲ ಸೃಷ್ಟಿಗಳ ಸೃಷ್ಟಿಕರ್ತ ಮತ್ತು ಅನ್ನದಾತ. 
ಶ್ರವಣಶಕ್ತಿ, ದೃಷ್ಟಿ ಆಲೋಚನಾಶಕ್ತಿ ನಡೆದಾಡುವ 
ಶಕ್ತಿ ಮಾತನಾಡುವ ಶಕ್ತಿ ಉತ್ಪಾದನಾಶಕ್ತಿ ಮುಂತಾದ 
ಅಸಂಖ್ಯ ಅನುಗ್ರಹಗಳನ್ನು ಅವನು ನಮಗೆ ದಯಪಾ- 
ಲಿಸಿದ್ದಾನೆ. ಆದ್ದರಿಂದ ನಾವು ಅವನ ಮಾರ್ಗದರ್ಶನದ 
ಪ್ರಕಾರ ಅವನನ್ನು ಅಂಗೀಕರಿಸಿ, ಅವನಿಗೆ ಆಭಾರಿಯಾ- 


ಗಿರಬೇಕು ಮತ್ತು ಅವನನ್ನು ಮಾತ್ರ ಆರಾಧಿಸಬೇಕು. 


ಒಬ್ಬ ಶಕ್ತಿಶಾಲಿ ಮತ್ತು ಬುದ್ಧಿವಂತ ಸೃಷ್ಟಿಕರ್ತನಿಂದಲೇ 
ಹೊರತು ಇನ್ನಾರಿಂದಲೂ ಇಂಥಹ ಒಂದು ಸಂಕೀರ್ಣ 
ಮತ್ತು ಸಂತುಲಿತ ವಿಶ್ವವನ್ನು ಸೃಷ್ಟಿಸಲು ಸಾಧ್ಯವಿ- 





ಲ್ಲ ಎಂದು ಹೇಳುವುದು ವೈಚಾರಿಕತೆಗೆ ವಿರುದ್ಧವಲ್ಲ. 
ಆದರೆ ವಿಶ್ವವು ಸ್ವಯಂ ಸೃಷ್ಟಿಸಿಕೊಂಡಿತು, ಅಥವಾ 
ಅದು ಯಾದ್ಯಚ್ಛಿಕ, ಆಕಸ್ಮಿಕ ಘಟನೆಗಳ ಪರಿಣಾಮ- 
ವೆಂದು ನಂಬುವುದು ವೈಚಾರಿಕತೆಗೆ ವಿರುದ್ಧವಾಗಿದೆ. 


2. ಮಲಕ್‌ (ದೇವದೂತ) ಗಳಲ್ಲಿ ವಿಶ್ವಾಸವಿ- 
ಡುವುದು 


ಮಲಕ್‌ಗಳನ್ನು ಬೆಳಕಿನಿಂದ ಸೃಷ್ಟಿಸಲಾಗಿದೆ. ಅವರಿಗೆ 
ಕೆಲವು ಕರ್ತವ್ಯಗಳನ್ನು ವಹಿಸಿಕೊಡಲಾಗಿದೆ. 
ಅವರೆಂದೂ ಸೃಷ್ಟಿಕರ್ತನ ಆಜ್ಞೆಗಳನ್ನು ಉಲ್ಲಂಘಿಸು- 
ವುದಿಲ್ಲ. ಪ್ರವಾದಿಗಳಿಗೆ ದೈವಿಕ ಸಂದೇಶವನ್ನು ತಲು- 
ಪಿಸುವ ಜಿಬ್ರೀಲ್‌ ಎಂಬ ಮಲಕ್‌, ಜನರ ಆತ್ಮಗಳನ್ನು 
ವಶಪಡಿಸುವ ಮರಣದ ಮಲಕ್‌ ಮುಂತಾದ ಕೆಲವು 
ಮಲಕ್‌ಗಳ ಬಗ್ಗೆ ವಿವರಣೆಗಳಿವೆ. 


3. ದೇವನಿಂದ ಅವತೀರ್ಣವಾದ ಗ್ರಂಥಗಳಲ್ಲಿ 
ವಿಶ್ವಾಸವಿಡುವುದು 


ಮನುಕುಲಕ್ಕೆ ಮಾರ್ಗದರ್ಶನ ಮತ್ತು ಕರುಣೆಯಾಗಿ 
ಅಲ್ಲಾಹು ತನ್ನ ಸಂದೇಶವಾಹಕರಿಗೆ ದೈವಿಕ ಸಂದೇ- 
ಶಗಳನ್ನು ಕಳುಹಿಸಿದ್ದಾನೆ. ಮೂಸಾ ಮತ್ತು ಈಸಾರಿಗೆ 
ಮೂಲರೂಪದಲ್ಲಿ ಅವತೀರ್ಣವಾದ ತೌರಾತ್‌ ಮತ್ತು 
ಇಂಜೀಲ್‌ (ಸುವಾರ್ತೆ) ಹಾಗೂ ಮುಹಮ್ಮದ್‌ರಿಗೆ 
(ಅವರೆಲ್ಲರ ಮೇಲೂ ಶಾಂತಿಯಿರಲಿ) ಅವತೀರ್ಣ- 
ವಾದ ಕುರ್‌ಆನ್‌ ಈ ಸಾಲಿನಲ್ಲಿ ಸೇರುತ್ತದೆ. 





ಕುರ್‌ಆನ್‌ ಅಕ್ಷರಾರ್ಥದಲ್ಲಿರುವ ದೇವವಚನ ಮತ್ತು 
ಸಂಪೂರ್ಣ ಮನುಕುಲಕ್ಕಿರುವ ಅಂತಿಮ ಸಂದೇಶವಾ- 
ಗಿದೆ. ಅದು ದೇವನಿಂದ ಅವತೀರ್ಣವಾದದ್ದುಎಂಬುದ- 
ನ್ನು ರುಜುವಾತುಪಡಿಸುವ ಅನೇಕ ಸ್ಪಷ್ಟ ಗುರುತುಗಳು 
ಮತ್ತು ಪವಾಡಗಳಿವೆ. ಅವುಗಳಲ್ಲಿ ಕೆಲವು: 





೪ ಸರ್ವಶಕ್ತ ದೇವನ ಬಗ್ಗೆ ಮನುಷ್ಯನ ಅಂತರ್ಗತ 
ನಂಬಿಕೆಗಳನ್ನು ಬಲಪಡಿಸುವ ಒಂದು ಸರಳ, ಶುದ್ಧ 
ಮತ್ತು ಸಾರ್ವಲೌಕಿಕ ಸಂದೇಶವನ್ನು ಅದು ಒಳ- 
ಗೊಂಡಿದೆ. 


Y ಅರೇಬಿಕ್‌ ಭಾಷಾ ಸಂಪತ್ತು ಮತ್ತು ಭಾಷಾಶಾಸ್ತ್ರ 
ವೈಭವದ ಪರಾಕಾಷ್ಠೆಯೆಂದು ಜಾಗತಿಕವಾಗಿ ಸು- 
ಪರಿಚಿತವಾದ ಅನನ್ಯ ಭಾಷಾಶೈಲಿಯನ್ನು ಹೊಂ- 
ದಿದ್ದರೂ ಸಹ, ಈ ಕುರ್‌ಆನ್‌ ಅವತೀರ್ಣವಾದದ್ದು 
ಅನಕ್ಷರಸ್ಥರೆಂದು ಐತಿಹಾಸಿಕವಾಗಿ ರುಜುವಾತಾಗಿ- 
ರುವ ಪ್ರವಾದಿ ಮುಹಮ್ಮದರಿಗೆಸು. 

Y 1400 ವರ್ಷಗಳ ಹಿಂದೆ ಅವತೀರ್ಣವಾಗಿದ್ದರೂ 
ತೀರಾ ಇತ್ತೀಚೆಗಷ್ಟೇ ಶೋಧಿಸಲಾದ ಅನೇಕ ವೈ- 
ಜ್ಞಾನಿಕ ನಿಜಾಂಶಗಳು ಇದರಲ್ಲಿವೆ. 

೪ ಅವತೀರ್ಣವಾದ ಕಾಲದಿಂದಲೇ ಪದಾನುಪದ- 
ವಾಗಿ ಮೂಲ ಅರೇಬಿಕ್‌ ಭಾಷೆಯಲ್ಲೇ ಸುರಕ್ಷಿತ- 





ವಾಗಿದೆ. ಆದರೆ ಇತರ ಧರ್ಮಗಳ ಗ್ರಂಥಗಳು ವಿ- 
ರೂಪಗೊಂಡಿವೆ, ಬಿದಲಾವಣೆಗೊಂಡಿವೆ ಅಥವಾ 
ಕಳೆದುಹೋಗಿವೆ. 


ಕುರ್‌ಆನ್‌ನ ಅನೇಕ ಅನನ್ಯ ಹಾಗೂ ಅಸಾಮಾನ್ಯ ಅಂ- 
ಶಗಳನ್ನು ಪರಿಶೋಧಿಸಿದರೆ ಅದು ದೇವನಿಂದ ಮಾತ್ರ 
ಬಂದಿರಲು ಸಾಧ್ಯವೆಂದು ಸ್ಪಷ್ಟವಾಗಿ ಹೇಳಬಹುದು. 
ಪ್ರವಾದಿ ಮುಹಮ್ಮದ್‌ರ (ಅವರ ಮೇಲೆ ಶಾಂತಿಯಿರ- 
ಲಿ) ಅಧಿಕೃತ ವಚನಗಳು ಮತ್ತು ಕ್ರಿಯೆಗಳು ಸೇರಿದಂತೆ 
ಇದು ಇಸ್ಲಾಮೀ ಜ್ಞಾನದ ಪ್ರಾಥಮಿಕ ಮೂಲವಾಗಿದೆ. 


ಇನ್ನೊಂದು ಪವಾಡವೇನೆಂದರೆ ಕುರ್‌ಆನ್‌ನಲ್ಲಿ 
ಯಾವುದೇ ಪ್ರಮಾದಗಳೋ ಅಸಾಂಗತ್ಯಗಳೋ ಇಲ್ಲ 


4. ಪ್ರವಾದಿಗಳಲ್ಲಿ ವಿಶ್ವಾಸವಿಡುವುದು 


ದೇವ ಸಂದೇಶವನ್ನು ಸಾರಲು, ಪ್ರತಿಯೊಂದು ಪ್ರದೇಶಕ್ಕೆ 
ಕನಿಷ್ಠ ಒಬ್ಬರಂತೆ ಅಲ್ಲಾಹು ಸಾವಿರಾರು ಪ್ರವಾದಿಗಳ- 





ನ್ನು ಕಳುಹಿಸಿದ್ದಾನೆಂದು ಮುಸಲ್ಮಾನರು ನಂಬುತ್ತಾರೆ. 
ಆದಂ, ನೂಹ್‌, ಇಬ್ರಾಹೀಂ, ದಾವೂದ್‌, ಯೂಸುಫ್‌ 
ಮೂಸಾ, ಈಸಾ (ಯೇಸು) ಮತ್ತು ಮುಹಮ್ಮದ್‌ (ಅವರೆ- 
ಲ್ಲರ ಮೇಲೂ ಶಾಂತಿಯಿರಲಿ) ಮುಂತಾದವರು ಈ ಪ್ರ- 
ವಾದಿಗಳಲ್ಲಿ ಕೆಲವರು. ಏಕೈಕ ಸತ್ಯ ದೇವನನ್ನು ಆರಾಧಿ- 
ಸಲು ಜನರನ್ನು ಕರೆಯುವುದು, ದೇವನ ಆಜ್ಞಾಪಾಲನೆ 
ಮಾಡುವುದು ಹೇಗೆ ಎಂಬುದನ್ನು ಪ್ರಾಯೋಗಿಕವಾಗಿ 
ತೋರಿಸಿಕೊಡುವುದು ಮತ್ತು ಮೋಕ್ಷದ ಮಾರ್ಗಡೆಡೆಗೆ 
ಮಾರ್ಗದರ್ಶನ ಮಾಡುವುದು ಇವರ ಹೊಣೆಯಾಗಿ- 
ದೆ. ಪ್ರವಾದಿಗಳಿಗೆ ದೈವಿಕತೆಯ ಯಾವುದೇ ಅಂಶವಿಲ್ಲ 
ಪ್ರವಾದಿಗಳೊಡನೆ ಅಥವಾ ಅವರ ಮೂಲಕ ದೇವನಲ್ಲಿ 
ಪ್ರಾರ್ಥಿಸುವುದು ನಿಷಿದ್ಧವಾಗಿದೆ. ಏಕೆಂದರೆ, ಆರಾಧನೆ- 
ಗೆ ದೇವನು ಮಾತ್ರ ಅರ್ಹನು ಎಂಬ ದೇವನ ಹಕ್ಕನ್ನು 
ಅದು ಉಲ್ಲಂಘಿಸುತ್ತದೆ. 





— ಪ್ರವಾದಿ ಈಸಾ (ಯೇಸು) 


ಈಸಾ (ಯೇಸು) ತಾಯಿ ಕನ್ಯಾ ಮರ್ಯಮ್‌ರ ಮೂಲಕ 
ಅದ್ಭುತವಾಗಿ ಜನಿಸಿದ, ಒಬ್ಬ ಗೌರವಾರ್ಹ ಪ್ರವಾದಿ- 
ಯೆಂದು ಮುಸಲ್ಮಾನರು ನಂಬುತ್ತಾರೆ. ರೋಗಿಗಳನ್ನು 
ವಾಸಿ ಮಾಡುವುದು, ಕುರುಡರಿಗೆ ದೃಷ್ಟಿ ಕೊಡುವುದು, 
ತಾಯಿಯನ್ನು ಆಪಾದನೆಗಳಿಂದ ಮುಕ್ತಗೊಳಿಸಲು 
ನವಜಾತ ಶಿಶುವಾಗಿದ್ದಾಗ ಮಾತನಾಡಿದ್ದು ಅವರು 
ದೇವನ ಅಪ್ಪಣೆಯಿಂದ ತೋರಿಸಿದ ಪವಾಡಗಳಾಗಿವೆ. 
ಮುಸ್ಲಿಮರು ಈಸಾರನ್ನು ಗೌರವಿಸುತ್ತಾರೆ, ಪ್ರೀತಿಸುತ್ತಾರೆ. 
ಆದರೆ ಆರಾಧಿಸುವುದಿಲ್ಲ. ಅವರನ್ನು ದೇವಪುತ್ರರೆಂದು, 
ತ್ರಿಯೇಕತ್ವದ ಒಂದು ಅಂಗವೆಂದು, ಅಥವಾ ದೇವನ 
ಸಂಪೂರ್ಣ ಗುಣವಿಶೇಷಣಗಳ ಒಂದಂಶ ಅವರಿಗಿದೆ- 
ಯೆಂದು ಮುಸಲ್ಮಾನರು ನಂಬುವುದಿಲ್ಲ. 


“ಒಂದು ಸಂತತಿಯನ್ನು ತೆಗೆದುಕೊಳ್ಳುವುದು ಅಲ್ಲಾ- 
ಹನಿಗೆ ಹೇಳಿಸಿದ್ದಲ್ಲ ಅವನು ಸರ್ವ ನ್ಯೂನತೆಗಳಿಂದ 





ಇಸ್ಲಾಮ್‌--ಒಂದು ಸಂಕ್ಷಿಪ್ತ ಪರಿಚಯ | 11 


ಮುಕ್ತನು! ಅವನು ಒಂದು ವಿಷಯವನ್ನು ತೀರ್ಮಾನಿ- 
ಸಿದರೆ, ಉಂಟಾಗು ಎನ್ನುವನು. ಆಗ ಅದುಂಟಾಗುವು- 
ದು? ಕುರ್‌ಆನ್‌ 19:35 


— ಪ್ರವಾದಿ ಮುಹಮ್ಮದ್‌ 


ಮುಹಮ್ಮದ್‌ರವರು (ಅವರ ಮೇಲೆ ಶಾಂತಿಯಿರಲಿ) 
ಸಂಪೂರ್ಣ ಮನುಕುಲಕ್ಕೆ ಕಳುಹಿಸಲಾದ ಅಂತಿಮ 
ಪ್ರವಾದಿ. ಕುರ್‌ಆನ್‌ನ ಬೋಧನೆಗಳನ್ನು ಹೇಗೆ ಅಳ- 
ಪಡಿಸಿಕೊಳ್ಳಬೇಕು, ಒಬ್ಬ ಪ್ರಾಮಾಣಿಕ, ನ್ಯಾಯಪರ, 
ದಯಾಳು, ಸಹಾನುಭೂತಿಯುಳ್ಳ ಸತ್ಯಸಂಧ ಹಾಗೂ 
ಶೂರ ವ್ಯಕ್ತಿ ಹೇಗಿರಬೇಕು ಎಂಬುದನ್ನು ಕಾರ್ಯರೂ- 
ಪದಲ್ಲಿ ತೋರಿಸಲು ಅವರನ್ನು ಕಳುಹಿಸಲಾಗಿತ್ತು. ಮು- 
ಸಲ್ಮಾನರು ಈಸಾರಂತೆಯೇ, ಮುಹಮ್ಮದ್‌ರನ್ನೂ (ಸ) 
ಆರಾಧಿಸುವುದಿಲ್ಲ. 


ಒಂದು ಸಂಕ್ಷಿಪ್ತ ಪರಿಚಯ | 12 





5, ವಿಚಾರಣಾ ದಿನದಲ್ಲಿ ವಿಶ್ವಾಸವಿಡುವುದು 


ವಿಚಾರಣಾ ದಿನ ತಪ್ಪಿಸಿಕೊಳ್ಳಲಾಗದ ಒಂದು ದಿನವಾ- 
ಗಿದೆ. ಅಂದು ಪ್ರತಿಯೊಬ್ಬರೂ ಸತ್ಯರ್ಮ ಮತ್ತು ದುಷ್ಕ- 
ರ್ಮಗಳ ವಿಚಾರಣೆಗಾಗಿ ಸೃಷ್ಟಿಕರ್ತನ ಮುಂದೆ ನಿಲ್ಲುವ- 
ರು. ಅಂದು ಪ್ರತಿಯೊಬ್ಬರನ್ನೂ ಅವರ ಕರ್ಮಗಳಿಗಾಗಿ, 
ಅದೆಷ್ಟು ಚಿಕ್ಕದಾಗಿದ್ದರೂ ಸಹ ವಿಚಾರಣೆ ಮಾಡಲಾ- 
ಗುವುದು. 


ಈ ಮಹಾ ದಿನ ಪರಮೋಚ್ಛ ನ್ಯಾಯಾಧಿಪತಿಯಾದ 
ಅಲ್ಲಾಹು ಎಲ್ಲ ವಿಷಯಗಳನ್ನು ನ್ಯಾಯಸಮ್ಮತವಾಗಿ 
ಬಗೆಹರಿಸುವನು. ಅಂದು ಯಾರಿಗೂ ಅನ್ಯಾಯವಾ- 
ಗದು. ಪ್ರತಿಯೊಬ್ಬರ ಹಕ್ಕನ್ನೂ ಅವರಿಗೆ ಮರಳಿಸಲಾ- 
ಗುವುದು. ಸತ್ಯರ್ಮದ ಪಾರಿತೋಷಕವಾಗಿ ಸ್ವರ್ಗವನ್ನು 
ಮತ್ತು ದುಷ್ಕರ್ಮದ ಶಿಕ್ಷೆಯಾಗಿ ನರಕಾಗ್ನಿಯನ್ನು ಪ್ರತಿ- 
ಫಲವಾಗಿ ನೀಡುವ ಮೂಲಕ ಅವನು ನ್ಯಾಯಪೂರ್ಣ- 
ವಾಗಿ ವರ್ತಿಸುವನು. 





| ಇಸ್ಲಾಮ್‌--ಒಂದು ಸಂಕ್ಷಿಪ್ತ ಪರಿಚಯ | 13 


ವಿಚಾರಣಾ ದಿನವಿಲ್ಲದಿರುತ್ತಿದ್ದರೆ ಮನುಷ್ಯ ಜೀವನಕ್ಕೆ 
ಅರ್ಥವಿರುತ್ತಿರಲಿಲ್ಲ ಕಾರಣ ಈ ಜಗತ್ತಿನಲ್ಲಿ ಎಲ್ಲರಿಗೂ 
ಸಮಾನವಾಗಿ ನ್ಯಾಯ ಸಿಗಲಾರದು. 


6. ದೈವಿಕ ವಿಧಿಯಲ್ಲಿ ವಿಶ್ವಾಸವಿಡುವುದು 


ಅಲ್ಲಾಹು ಭೂತ, ವರ್ತಮಾನ ಮತ್ತು ಭವಿಷ್ಯದಲ್ಲಿ ಸಂ- 
ಭವಿಸುವ ಎಲ್ಲವನ್ನೂ ಅರಿಯುತ್ತಾನೆ. ಅವನಿಗೆ ಸಕಲ 
ವಿಷಯಗಳಲ್ಲೂ ಸಾಮರ್ಥ್ಯವಿದೆ. ಅವನ ಜ್ಞಾನ ಮತ್ತು 
ಅಪ್ಪಣೆಯ ವಿನಾ ಏನೂ ಸಂಭವಿಸುವುದಿಲ್ಲ 


ಸರಿ-ತಪ್ಪುಗಳನ್ನು ಆರಿಸಲು ಅವನು ಎಲ್ಲರಿಗೂ ಇಚ್ಛಾ 
ಸ್ವಾತಂತ್ರ್ಯ ನೀಡಿದ್ದಾನೆ. ಅವರ ಆಯ್ಕೆಯ ಪ್ರಕಾರವೇ 
ಅವರನ್ನು ವಿಚಾರಣೆ ಮಾಡುತ್ತಾನೆ. ಏನೆಲ್ಲ ಸಂಭವಿ- 
ಸುತ್ತದೋ ಅವೆಲ್ಲವೂ ಸಂಭವಿಸುವುದು ಅಲ್ಲಾಹನ 
ಜ್ಞಾನ ಮತ್ತು ಅಪ್ಪಣೆಯಿಂದ ಮಾತ್ರವೆಂಬ ಸತ್ಯಕ್ಕೆ ಇಚ್ಛಾ 
ಸ್ವಾತಂತ್ರ ವಮ ವಿರುದ್ಧವಾಗುವುದಿಲ್ಲ. ಅಥವಾ ಸಕಲ 


ಪರಿಚಯ | 14 





ವಿಷಯಗಳಲ್ಲೂ ದೇವನಿಗಿರುವ ಸಾಮರ್ಥ್ಯವು ಮನು- 
ಷ್ಯರ ಇಚ್ಛಾ ಸ್ವಾತಂತ್ರ ಕ್ಕೆ ಕಡಿವಾಣ ಹಾಕುತ್ತದೆ ಅಥವಾ 
ನಿರ್ಬಂಧಿಸುತ್ತದೆಯೆಂದು ಇದರರ್ಥವಲ್ಲ ಮನುಷ್ಯರ ನಿ- 
ರ್ಧಾರಗಳ ಬಗ್ಗೆ ದೇವನಿಗೆ ಪೂರ್ವಜ್ಞಾನವಿದೆ ಎಂಬುದು 
ಅವರು ಅಂತಹ ನಿರ್ಧಾರಗಳನ್ನು ತಾಳಲು ನಿರ್ಬಂಧಿ- 
ತರಾಗುತ್ತಾರೆಂದು ಅರ್ಥವಲ್ಲ. ದೇವನ ಅಪ್ಪಣೆ ಪ್ರಕಾರ 
ಏನೆಲ್ಲ ಸಂಭವಿಸುತ್ತದೋ ಅವೆಲ್ಲದರ ಬಗ್ಗೆ ದೇವನು 


ಸಂತೃಪ್ತನಾಗಿರಬೇಕೆಂದಿಲ್ಲ. 
ಆರಾಧನೆಯ ಆರು ಸ್ಥಂಭಗಳು 
1. ವಿಶ್ವಾಸ ಘೋಷಣೆ 


ವಿಶ್ವಾಸ ಘೋಷಣೆ ಎಂದರೆ ಅಲ್ಲಾಹನ ಹೊರತು 
ಆರಾಧನೆಗೆ ಅರ್ಹರಾಗಿ ಅನ್ಕರಿಲ್ಲ ಮತ್ತು ಮುಹಮ್ಮದ್‌ 
ಅಲ್ಲಾಹನ ಸಂದೇಶವಾಹಕರೆಂದು ಸಾಕ್ಷಿ ವಹಿಸುವುದು. 
ಅದು ಹೃದಯದಲ್ಲಿರುವ ನಿರ್ಮಲ ಮತ್ತು ದೃಢವಾದ 





ವಿಶ್ವಾಸದ ಮೇಲೆ ಮತ್ತು ಅದಕ್ಕೆ ಅನುಗುಣವಾಗಿ ನಿರ್ವ- 
ಹಿಸುವ ಕರ್ಮದ ಮೇಲೆ ಅವಲಂಬಿತವಾಗಿರಬೇಕು. ಈ 
ಘೋಷಣೆಯ ಮೂಲಕ ಒಬ್ಬ ವ್ಯಕ್ತಿ ಎಲ್ಲ ಮಿಥ್ಯ ಆರಾಧ್ಯ- 
ರನ್ನು ತಿರಸ್ಕರಿಸಿ, ಆರಾಧನೆಗೆ ಅಲ್ಲಾಹು ಮಾತ್ರ ಅರ್ಹ 
ಎನ್ನುವುದನ್ನು ದೃಢೀಕರಿಸುತ್ತಾನೆ ಹಾಗೂ ಕೊನೆಯ 
ಸಂದೇಶವಾಹಕರನ್ನು ಅಂಗೀಕರಿಸಿ ಮುಸಲ್ಮಾನನಾ- 
ಗುತ್ತಾನೆ. 


2. ದೈನಂದಿನ ಐದು ವೇಳೆಯ ಪ್ರಾರ್ಥನೆಗಳು 
(ಸಮಾರು್‌) 
ಪ್ರಾರ್ಥನೆ ಸೃಷ್ಟಿಕರ್ತನೊಂದಿಗೆ ಆಧ್ಯಾತ್ಮಿಕ ಸಂಪರ್ಕವ- 
ನ್ನು ಸ್ಥಾಪಿಸುತ್ತದೆ. ದೇವನ ಆಜ್ಞಾಪಾಲನೆ ಮಾಡಬೇ- 
ಕೆಂಬ ಮನುಷ್ಯನ ಕರ್ತವ್ಯವನ್ನು ಅದು ನಿರಂತರವಾಗಿ 
ಮತ್ತು ಪ್ರಾಯೋಗಿಕವಾಗಿ ನೆನಪಿಸುತ್ತದೆ. 


ಪ್ರಾರ್ಥನೆಯು ಕುರ್‌ಆನ್‌ ಪಾರಾಯಣ, ಕೋರಿಕೆ, 





| ಇಸ್ಲಾಮ್‌-ಒಂದು ಸಂಕ್ಷಿಪ್ತ ಪರಿಚಯ | 16 


ಅಲ್ಲಾಹನ ಸ್ತುತಿ ಮತ್ತು ವಿವಿಧ ಚಲನವಲನಗಳನ್ನು 
ಹೊಂದಿದ್ದು, ನಿರ್ವಹಿಸಲು ಕೆಲವು ನಿಮಿಷಗಳಷ್ಟೇ 
ಸಾಕು. ಆಧ್ಯಾತ್ಮಿಕ ಮತ್ತು ದೈಹಿಕ ಶುದ್ಧಿಯನ್ನು ಖಾ- 
ತ್ರಿಪಡಿಸಲು ಮುಸಲ್ಮಾನರು ಪ್ರಾರ್ಥನೆಗೆ ಮುಂಚೆ 
ಮುಖ, ಕೈ ಮುಂತಾದ ದೇಹದ ಕೆಲವು ಭಾಗಗಳನ್ನು 
ತೊಳೆಯುತ್ತಾರೆ. 

ಐದು ವೇಳೆಯ ಪ್ರಾರ್ಥನೆಗಳನ್ನು ಪ್ರಭಾತ, ಮಧ್ಯಾಹ್ನ 

ಸಂಜೆ, ಸೂರ್ಯಾಸ್ತ ಮತ್ತು ಮುಂಗತ್ತಲೆಯ 

ಸಮಯದಲ್ಲಿ ಒಂದೊಂದು ಸಲ ನಿರ್ವಹಿಸಬೇಕಾಗಿದೆ. 


3. ವಾರ್ಷಿಕ ದಾನಧರ್ಮ (ರುಕಾತ್‌) 


ಒಂದು ನಿರ್ದಿಷ್ಟ ಮಾನದಂಡವನ್ನು (ಉದಾ: ನಿಶ್ಚಿತ 
ರೇಖೆಗಿಂತ ಹೆಚ್ಚು ಸಂಪತ್ತನ್ನು ಹೊಂದಿರುವುದು) 
ತಲುಪಿದ ಮುಸಲ್ಮಾನನು ಕಡ್ಡಾಯವಾಗಿ ವಾರ್ಷಿಕ 
ದಾನಧರ್ಮ ಮಾಡಬೇಕು. 





ಇಸ್ಲಾಮ್‌--ಒಂದು ಸಂಕ್ಷಿಪ್ತ ಪರಿಚಯ | 17 


ಸಂಪತ್ತಿನ 2.5% ಭಾಗವನ್ನು ವಾರ್ಷಿಕವಾಗಿ ಬಡವರು, 
ನಿರ್ಗತಿಕರು, ಸಾಲ ಬಾಧಿತರು ಮುಂತಾದ ಅರ್ಹ ವೃಕ್ತಿ- 
ಗಳಿಗೆ ನೀಡಬೇಕು. ಅದು ಸಂಪತ್ತನ್ನು ಶುದ್ಧೀಕರಿಸುತ್ತದೆ. 
ಕೊಡುವವನಿಗೂ ಪಡೆಯವವನಿಗೂ ಅದರಲ್ಲಿ ಅನೇಕ 
ಪ್ರಯೋಜನಗಳಿವೆ. ಅದರಲ್ಲಿರುವ ಒಂದು ಪ್ರಯೋಜನ 
ಏನೆಂದರೆ ಅದು ಬಡವ-ಬಲ್ಲಿದರ ನಡುವಿನ ಅಂತರ- 
ವನ್ನು ಕಡಿಮೆ ಮಾಡುತ್ತದೆ. ಸಿರಿವಂತರು ಬಡವರ ಕಷ್ಟ- 
ದಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳುತ್ತದೆ. 


4, ವಾರ್ಷಿಕ ಉಪವಾಸ 


ಪ್ರತಿ ವರ್ಷ ರಮದಾನ್‌ ತಿಂಗಳಲ್ಲಿ ಮುಸಲ್ಮಾನರು ಪ್ರ- 
ಭಾತದಿಂದ ಸೂರ್ಯಾಸ್ತದ ತನಕ ಅನ್ನ-ಪಾನೀಯ 
ಮತ್ತು ಲೈಂಗಿಕ ಸುಖಗಳನ್ನು ತೊರೆದು ಉಪವಾಸ 
ಆಚರಿಸುತ್ತಾರೆ. 


ಉಪವಾಸವು ಆಧ್ಯಾಕ್ಮಿಕ ಶುದ್ದೀಕರಣವಾಗಿದೆ. ಅದು 





ತಾಳ್ಮೆ ಮತ್ತು ಆತ್ಮಸ೦ಯಮವನ್ನು ಬೆಳೆಸುತ್ತದೆ. 
ಅದರಿಂದ ಅನೇಕ ದೈಹಿಕ ಪ್ರಯೋಜನಗಳೂ ಇವೆ. 


[ ರಮದಾನ್‌ ಇಸ್ಲಾಮೀ ಕ್ಯಾಲೆಂಡರ್‌ನ 9ನೇ ತಿಂಗಳು. [ 
5, ತೀರ್ಥಯಾತ್ರೆ (ಹಜ್ಜ್‌) 


ದೈಹಿಕ ಮತ್ತು ಆರ್ಥಿಕ ಸಾಮರ್ಥ್ಯವುಳ್ಳವರು ಜೀವನದ- 
ಲ್ಲಿ ಒಂದು ಬಾರಿ ಸೌದಿ ಅರೇಬಿಯಾದಲ್ಲಿರುವ ಪವಿತ್ರ 
ಮಕ್ಕಾ ಪಟ್ಟಣಕ್ಕೆ ತೀರ್ಥಯಾತ್ರೆ ಮಾಡುವುದು ಕಡ್ಡಾ- 
ಯವಾಗಿದೆ. 


ಏಕೈಕ ಸತ್ಯ ದೇವನ ಆರಾಧನೆಯಲ್ಲಿ ಜನರು ಜಾತಿ, 
ಮತ, ಪ್ರಾಯ, ವರ್ಣ ಬೇಧವಿಲ್ಲದೆ ಒಟ್ಟುಗೂಡುವ ಈ 
ಸಮ್ಮಿಲನವು ಇಸ್ಲಾಮೀ ಕ್ಯಾಲೆಂಡರ್‌ನ 12ನೇ ತಿಂಗಳ- 
ಲ್ಲಿ ಜರುಗುತ್ತದೆ. ಈ ಮಹಾ ಯಾತ್ರೆಯು ಅನೇಕ ಘಟ- 
ಕಗಳನ್ನು ಒಳಗೊಂಡಿದೆ. ಉದಾ: ಬಲಿ ನೀಡುವುದು, 





ಪ್ರಯಾಣ ಮಾಡುವುದು, ವಿಭಿನ್ನ ಸ್ಥಳಗಳಲ್ಲಿ ಆರಾಧನೆ 
ನಿರ್ವಹಿಸುವುದು ಇತ್ಯಾದಿ. ಇಂತಹ ಒಂದು ಅನುಭವ- 
ವು ಜನರನ್ನು ವಿನಯವಂತರನ್ನಾಗಿ ಮಾಡುವುದಲ್ಲದೆ 
ಅವರನ್ನು ತಾಳ್ಮೆ ವಹಿಸುವವರನ್ನಾಗಿ ಮತ್ತು ಕೃತಜ್ಞತೆ 
ಸಲ್ಲಿಸುವವರನ್ನಾಗಿ ಮಾಡಿ ಅವರ ಜೀವನವನ್ನು ಬದ- 


ಲಾವಣೆ ಮಾಡುತ್ತದೆ. 
ಎಲ್ಲ ಯಾತ್ರಾರ್ಥಿಗಳೂ ಸರಳ ಮತ್ತು ಸಮಾನ 
ವಸ್ತ್ರವನ್ನು ಉಡುತ್ತಾರೆ. ಇದು ಅವರ ಮಧ್ಯೆಯಿರುವ 
ಸ್ಥಾನಮಾನ ಮತ್ತು ಸಂಸ್ಕೃತಿಯ ಬೇಧವನ್ನು ಅಳಿಸಿ 
ದೇವನ ಮುಂದೆ ಎಲ್ಲರೂ ಸಮಾನರೆಂದು ಸಾರುತ್ತದೆ. 


ಆರಾಧನೆಯ ಪರಿಕಲ್ಪನೆ 


ಇಸ್ಲಾಂ ಧರ್ಮದ ಆರಾಧನಾ ಪರಿಕಲ್ಪನೆಯು ಐದು ಸ್ಫಂ- 
ಭಗಳಿಗೆ ಮಾತ್ರ ಸೀಮಿತವಲ್ಲ ಅಲ್ಲಾಹು ಇಷ್ಟಪಡುವ 
ಎಲ್ಲಾ ವಿಷಯಗಳನ್ನು ಒಳಗೊಳ್ಳುವ ಒಂದು ಸಮಗ್ರ 
ಪದವೇ ಆರಾಧನೆ. ಉದ್ದೇಶವನ್ನು ನಿರ್ಮಲಗೊಳಿಸುವ 





ಮೂಲಕ, ಕರ್ಮಗಳನ್ನು ದೇವನ ಮಾರ್ಗನಿರ್ದೇಶನಗ- 
ಳಿಗೆ ಅನ್ವಯಗೊಳಿಸುವ ಮೂಲಕ ದೈನಂದಿನ ಕರ್ಮ- 
ಗಳನ್ನು ಸಹ ಆರಾಧನಾ ಕರ್ಮಗಳನ್ನಾಗಿ ಪರಿವರ್ತಿಸ- 
ಬಹುದು. ಉದಾ: ಮುಗುಳ್ನಗುವುದು, ನೆರೆಯವರಿಗೆ 
ಸಹಾಯ ಮಾಡುವುದು, ಕುಟುಂಬಕ್ಕೆ ಆಧಾರವಾಗಿ 
ನಿಲ್ಲುವುದು, ಪ್ರಾಮಾಣಿಕತೆಯಿಂದ ವರ್ತಿಸುವುದು, 
ರಸ್ತೆಯಿಂದ ಅಡ್ಡಿಗಳನ್ನು ನಿವಾರಿಸುವುದು ಇತ್ಯಾದಿ. 
ಅಲ್ಲಾಹನಿಗೆ ಯಾವುದೇ ಆರಾಧನೆಯ ಅಗತ್ಯವಿಲ್ಲ 
ಬದಲಾಗಿ ನಮಗೆ ಅವನ ಅಗತ್ಯವಿರುವುದರಿಂದ ನಮ್ಮ 
ಆರಾಧನೆಯು ನಮ್ಮ ಹಿತಕ್ಕೇ ಆಗಿದೆ. 
ಸಮಾಪ್ತಿ 


ಮೇಲೆ ಉಲ್ಲೇಖಿಸಿದ ವಿಶ್ವಾಸದ ಅಂಶಗಳು ಮತ್ತು 
ಆರಾಧನಾ ಕರ್ಮಗಳು ಇಸ್ಲಾಂ ಧರ್ಮದ ತಿರುಳಾಗಿ- 
ದೆ. ಅವುಗಳನ್ನು ಆಚರಣೆಗೆ ತರುವಾಗ, ಅದು ಮನು- 
ಷ್ಯನ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ 


ಇಸ್ಲಾಮ್‌--ಒಂದು ಸಂಕ್ಷಿಪ್ತ ಪರಿಚಯ | 21 


ಅಗತ್ಯಗಳನ್ನು ಪೂರೈಸುತ್ತದೆ. ಇಸ್ಲಾಂ ಪ್ರಾಯೋಗಿಕ- 
ವಾದ ಮತ್ತು ವೈಚಾರಿಕವಾದ ಜೀವನ ವಿಧಾನವಾಗಿದೆ. 
ಸರಿಯಾಗಿ ಹೇಳುವುದಾದರೆ, ಅದು ಸರ್ವಶಕ್ತನಾದ 
ದೇವನು ಅಂಗೀಕರಿಸುವ ಏಕೈಕ ಜೀವನ ವಿಧಾನ- 
ವಾಗಿದೆ. ಅದು ಶಾಶ್ವತ ಸ್ವರ್ಗಕ್ಕೆ ಮುನ್ನಡೆಸುವ ಏಕೈಕ 
ಹಾದಿಯಾಗಿದೆ. 





“ಪುರುಷರಾಗಲಿ, ಮಹಿಳೆಯರಾಗಲಿ, ವಿಶ್ವಾಸಿಯಾ- 
ಗಿರುತ್ತಾ ಸತ್ಯರ್ಮವೆಸಗುವವರು ಯಾರೋ ಅವರಿಗೆ 
ನಾವು ಉತ್ತಮ ಬದುಕನ್ನು ಕರುಣಿಸುವೆವು. ಅವರು 
ನಿರ್ವಹಿಸುತ್ತಿರುವ ಅತ್ಯುತ್ತಮ ಕರ್ಮಗಳಿಗೆ ಅನುಗು- 
ಣವಾಗಿ ನಾವು ಅವರಿಗೆ ಅತ್ಯುತ್ತಮ ಪ್ರತಿಫಲವನ್ನು 
ನೀಡುವೆವು.” ಕುರ್‌ಆನ್‌ 16:97 





Masjidul Muslimeen, Krishnapura 





% Sponsored by 
ವಿ UMAR KHATHEEJA 
Ur, FOUNDATION 


8722695551 


